ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


412 
: ಶ್ರೀ ಮುನಿರಾಜು ಗೌಡ ಪಿ.ಎಂ 


: ಸಾರಿಗೆ 


ಉತ್ತರಿಸುವ ದಿನಾಂಕ 


ಮತ್ತು ಪರಿಶಿಷ್ಠ ಪಂಗಡಗಳ ಕಲ್ಯಾಣ ಸಚಿವರು 
18.02.2022 


ಖರೀದಿ ವೆಚ್ಚವನ್ನು ಯಾವ 
ಅನುದಾನದ ಅಡಿಯಲ್ಲಿ 
ಭರಿಸಲಾಗಿದೆ? 


ಕ್ರ. ಪ್ರಶ್ನೆ ಉತ್ತರ 
ಸಂ. 
ಅ) |ಬಿ.ಎಂ.ಟಿ.ಸಿ ಯಲ್ಲಿ ಹಾಲಿ ಹೌದು 
ವಿದ್ಯತ್‌ ಚಾಲಿತ ಬಸ್‌ಗಳನ್ನು y 
ಬಳಕೆ ಮಾಡಲಾಗುತ್ತಿದೆಯೇ; ಪ್ರಸ್ತುತ ಬೆಂ೦.ಮ.ಸಾ.ಸಂಸ್ಥೆಯಲ್ಲಿ 90 ಎಲೆಕ್ಟ್ರಿಕ್‌ 
ಸ್ಬುಗಳನ್ನು ಗುತ್ತಿಗೆ ರ ಪಡೆದು ಬಳಕೆ 
ಬ ಮಾಡಾದ್ನ್‌, ಒಮ ಸ ಸಪ 4 
ಏಷ್ಟು ಬಿದ್ಯತ್‌ ಚಾಲಿತ ಭಾತಿ 
ಬಸ್‌ಗಳನ್ನು ಬಳಕೆ 
ಮಾಡಲಾಗುತ್ತಿದೆ; 
ಇ) |ಈ ಚಾಲಿತ. ಬಸ್‌ಗಳನ್ನು ಬ್ವಂ.ಮ.ಸಾ.ಸಂಸ್ಥೆಯ ವತಿಯಿಂದ ವಿದ್ಯುತ್‌ ಚಾಲಿತ 
ಯಾವ ಸಂಸ್ಥೆಯಿಂದ ಎಷ್ಟು ಸ್ತುಗಳನ್ನು ಖರೀದಿಸಿರುವುದಿ 4 
ದರ ಪಾವತಿಸಿಬಿಸಗಳನು ಖರೀದಿಸಿರುವುದಿಲ್ಲ. 
ಖರೀದಿಸಲಾಗಿದೆ: ಸದರಿ ವಿದ್ಯುತ್‌ ಚಾಲಿತ ಬಸ್‌ಗಳನ್ನು ಬೆಂಗಳೂರು 
ಈ) ವಿದ್ಯುತ್‌ ಚಾಲಿತ ಬಸ್‌ಗಳ 


ಸ್ಮಾರ್ಟ್‌ ಸಿಟಿ ಯೋಜನೆಯಡಿ ಮೆ।| ಎನ್‌ವಿವಿಎನ್‌ 
(ಎನ್‌.ಟಿ.ಪಿ.ಸಿ.) ರವರಿಂದ ಜಿ.ಸಿ.ಸಿ ಆಭಧಾರದ ಮೇಲೆ 


ಸಿ.ಸಿ 


"ಕಾರ್ಯಾಚ್‌ರಿಸಲಾಗುತ್ತಿದ್ದು, ಗುತ್ತಿಗೆ ಅವಧಿಯು 10+2 


ವರ್ಷಗಳು ಇರುತ್ತದೆ. ಬೆಂಗಳೂರು ಸ್ಮಾರ್ಟ್‌ ಸಿಟಿಯು! 
ಪ್ರತಿ ವಾಹನಕೆ ರೂ.50.00 ಲಕ್ಷಗಳಂತೆ (9೦ 
ಪಾಹನಗಳಿಗೆ ರೂ.45.00 ಕೋಟಿ) ಹಾಗೂ ಛಾರ್ಜಿಂಗ್‌ 
ಮೂಲಭೂತ ಸೌಕರ್ಯಕ್ಕಾಗಿ ರೂ.5.00 ಕೋಟಿ, 
ಒಟ್ಕಾರೆ ರೂ.50.00 ಕೋಟಿಗಳ ಅನುದಾನವನ್ನು 
ನೀಡಲಿದೆ. ಬೆಂ.ಮ.ಸಾ.ಸಂಸ್ಥೆಯಿಂದ ಪ್ರತಿ 
ಕಿ.ಮೀ.ಗೆ ರೂ.51.67 ರಂತೆ ಭರಿಸಿ ಪ್ರತಿ ದಿನಕ್ಕೆ 180 
ಕಮೀ ಆಚರಣೆ ಮಾಡಲಾಗುತ್ತಿದೆ. I 


ಸಂಖ್ಯೆ: ಟಿಡಿ 28 ಟಿಸಿಕ್ಕೂ 2022 


(ಬಿ. ಸ 
ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ ಸಚಿವರು 


